ty 
Vay 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 04-03-2021 ಪ್ರಶ್ನೆ ಸಂಖ್ಯೆ: 564 (694) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ: ವಿವಿಧ ಬಂದೀಖಾನೆಗಳಲ್ಲಿ ಕೋವಿಡ್‌ ಸೋಂಕಿನಿಂದ ಬಳಲಿದ ಖೈದಿಗಳ ಕುರಿತು 


(ಅ) ರಾಜ್ಯದಲ್ಲಿನ ವಿವಿಧ ಬಂದೀಖಾನೆಗಳಲ್ಲಿ ಇಟ್ಟಿರುವ ಖೈದಿಗಳೆಷ್ಟು; ಈ ಪೈಕಿ ರಾಜಕೀಯ 
ಖೈದಿಗಳೆಷ್ಟು; (ಜಿಲ್ಲಾವಾರು, ಬಂದೀಖಾನೆವಾರು ಮತ್ತು ವರ್ಗವಾರು ವಿವರಗಳನ್ನು 
ಒದಗಿಸುವುದು) 


(ಆ) ದೇಶಾದ್ಯಂತ ಮಾರ್ಜ್‌, 2020 ರಿಂದ ವಿಧಿಸಿರುವ ಸಂಪೂರ್ಣ ಲಾಕ್‌ಡೌನ್‌ ಅವಧಿಯಲ್ಲಿ, 
ಕೋವಿಡ್‌ ಸೋಂಕಿನಿಂದ ಬಳಲಿದ ಖೈದಿಗಳೆಷ್ಟು ಮತ್ತು ಈ ಸೋಂಕಿನಿಂದ ಸಾವನ್ನಪ್ಪಿದ 
ಖೈದಿಗಳೆಷ್ಟು; 


(ಇ) ಸಾವನ್ನಪ್ಪಿದ ರಾಜಕೀಯ ಖೈದಿಗಳಿಗೆ ರಾಜ್ಯ ಸರ್ಕಾರದಿಂದ ಪರಿಹಾರ 
ನೀಡಲಾಗಿದೆಯೇ; ಹಾಗಿದ್ದಲ್ಲಿ, ಬಿವರ ನೀಡುವುದು? 


